ಒಂದೆ 
ಜಗಮೋಹನ್‌ ಸಿಂಗ್‌ ಕಟೈಥ್‌ 


'ಹೊಟ್ಟೆ ಖಾಅಯಾದಾಗ ಮನಸ್ಟಿಟ್ಟು ಕಲಅಯಲು ಸಾಧ್ಯವೇ?” ಎ೦ಬ 
ಮಾತನ್ನು ನಾವು ಬಹುಖಾರಿ ಕೇಳುತ್ತೇವೆ. ಇಂತಹ ಮಾತುಗಳು 
ಏನನ್ನು ಹೇಳುತ್ತವೆ? ಔಪಚಾರಿಕ ಶಾಲಾ ಶಿಕ್ಷಣಕ್ಸೂ ಮಿಗಿಲಾಗಿ 
ಬದುಕುಆಯುವಿಕೆಯೇ ಮೊದಲು ಎಂಬುದನ್ನು ಇದು ಬಜಿತವಾಗಿ 
ಸೂಚಿಸುತ್ತದೆ. ಹಸಿವನ್ನು ನೀಗಿಸುವುದೇ ಬದುಕನ ಪ್ರಮುಖ 
ಕಾಕಜಯಾಗಿರುವ ಕುಟು೦ಬಗಳ೦ದ ಬರುವ ಮಕ್ಕಳನ್ನು ಅಥವಾ 


ಹೊಲ್ಟೆ ತುಂಜಸಿಕೊಳ್ಳಲು ಜೀವನೋಪಾಯ ಮಾರ್ಗವನ್ನು 


ಹುಡುಕುವ ಕುಟುಂಬದ ಮಕ್ಕಳನ್ನು ಶೈಕ್ಷಣಿಕ ವಲಯಗಳಕಲ್ಪ 
"ಮೊದಲ ಪೀಳಆಗೆಯ ಕಲಕಾರ್ಥಿಗಳು' ಎನ್ನುತ್ತಾರೆ. ಅವರನ್ನೇಕೆ 
ಮೊದಲ ಪೀಳಆಗೆಯ ಕಲಕಾರ್ಥಿಗಳೆಂದು ಕರೆಯತ್ತಾರೆಂದು 
ಯಾರಿಗೆ ಗೊತ್ತು? ಏಕೆಂದರೆ ಬಹುಶಃ ನಮ್ಮಲ್ಲ ಶಾಲೆಗಳನ್ನು ಮಾತ್ರ 
ಏಕೈಕ ಕಲಅಕಾ ಮಾರ್ಗವೆಂದು ಪರಿಗಣಿಸಿದ್ದು ಕಾರಣವಿರಬಹುದು. 
ತಮ್ಮ ಮಕ್ಕಳು ಈಗ ಓದಲು ಮತ್ತು ಬರೆಯಲು ಕಅತರೆ ಮುಂದಿನ 
15-2೦ ವರ್ಷಗಳಲ್ಲ ಅವರು ಕಡಿಮೆ ಶ್ರಮದ ಉತ್ತಮ ಕೆಲಸ ಮಾಡಿ 
ತಮ್ಮ ಕಲಕೆಯ ಲಾಭವನ್ನು ಪಡೆಯಲು ಸಫಲರಾಗುತ್ತಾ- 
ರೆಂಬುದನ್ನು ಪ್ರಾಯಶಃ ಅವರ ತಂದೆತಾಯಿಗಳು ಅರಿಯುವಲ್ಲ 
ಅಸೆಮರ್ಥರಾಗಿರಬಹುದು. ಇದು ಆಲೋಚನಾ ಸಾಮರ್ಥ್ಯದ 
ಕೊರತೆಯೋ ಅಥವಾ ಇದರಿಂದ ಈ ಆಯ್ಕೆಯನ್ನು ಪರಿಗಣಿಸಲು 
ತಡೆ ಒಡ್ಡುವ ಪರಿಣಾಮವಿರಬಹುದೇ, ಯಾರು ಬಲ್ಲರು? ಏನೇ 
ಆಗಲ, ಫಅತಾಂಶ ಮಾತ್ರ ಒಂದೇ ಬಗೆಯದ್ದು: ಇಂತಹವರಿಗೆ 
ಶಿಕ್ಷಣವು ಯಾವಾಗಲೂ ಎರಡನೆಯ ಆದ್ಯತೆಯಾಗಿರುತ್ತದೆ. 


ಸಾಮಾನ್ಯವಾಗಿ, ಮಕ್ಷಳಗೆ ಮನೆ ಕೆಲಸ (Hಂmework) ಎಂದರೆ 
ಅಕ್ಷರಗಳನ್ನು ಗುಂಡಾಗಿ ಬರೆಯುವುದು, ಪದ್ಯಗಳನ್ನು ಬಾಯುಪಾಠ 
ಮಾಡುವುದು, 
ಒಳಗೊಂಡಿರುತ್ತವೆ. ಆದರೆ ಈ ಹಳ್ಳ ಮಕ್ಕಳ "ಮನೆ ಕೆಲಸ' ಒಂದು 
ವಿಚಿತ್ರ ರೀತಿಯದ್ದಾಗಿರುತ್ತದೆ. ಅವರ ಪಾಅಗೆ ಮನೆ ಕೆಲಸ ಎಂದರೆ 
ಶಾಲೆಯಿಂದ ಮನೆಗೆ ಹಿಂದಿರುಗಿದ ಬಳಕ ಕಟ್ಟಗೆ ತರುವುದು, ಹುಲ್ಲು 
ಕತ್ತರಿಸುವುದು, ಜಾನುವಾರುಗಳ ಆರೈಕೆ, ತಮ್ಮ ಒಡಹುಟ್ಟದವರ 
ಪಾಲನೆ, ಪೋಷಣೆ, ತಂದೆತಾಲುಗಳು ಮುನಿಯ ಇಲ್ಲದಾಗ ಮನೆ 
ನೋಡಿಕೊಳ್ಳುವುದು. ಧಾನ್ಯಗಳ ಕೊಯ್ದು, ಕಟಾವು. ಧಾನ್ಯಗಳನ್ನು 
ವಿಂಗಡಿಸುವುದು ಇತ್ಯಾದಿ ಆಗಿರುತ್ತದೆ. ಹುಡುಗಿಯರಾದರೆ 
ಯಥಾಪ್ರಕಾರ ಅಡುಗೆ ತಯಾರಿಯ ಕೆಲಸ ನಿಶ್ಲಿತವಾಗಿರುತ್ತದೆ. 
ಇಲ್ಪ್ಲನ ಮಕ್ಷಳಗೆ ಈ ಕೆಲಸಗಳು ತಮ್ಮ ಶಾಲೆಯಲ್ಲ ನೀಡಲಾದ 
ಮನೆಕೆಲಸಕ್ಕಿಂತ ಹೆಚ್ಚು ಸಹಜ ಹಾಗೂ ಅಗತ್ಯವೆನಿಸುತ್ತದೆ. 
ಶಾಲೆಯಲ್ಲ ನೀಡುವಂತಹ ಮನೆಕೆಲಸಗಳು ಅವರಿಗೆ ಬಹಳ 
ಕೃತಕವೆನಿಸುತ್ತದೆ ಮತ್ತು ತಮ್ಮ ವಾಸ್ತವ ಬದುಕಿನಿಂದ ಬಹಳ 
ದೂರವಾದದ್ದು ಎಂದು ಅನಿಸುತ್ತದೆ. ಅವನ್ನು ಪೂರ್ಣಗೊಳಸಲು 
ಅವರು ಸಾಕಷ್ಟು ಹೆಣಗಾಡಬೇಕಾಗುತ್ತದೆ. ತಮ್ಮ ಪರಿಚಿತ 
ಆಲೋಚನೆಗಳ೦ದ ಮತ್ತು ಸ್ವಾಭಿವ್ಯಕ್ತಿಗಳ೦ಂದ ದೂರವಾಗಿ ಹೊಸ 
ವಿಧಾನಗಳಗೆ, ವಿನ್ಯಾಸಗಳಗೆ ಅವರು ಒದ್ಗಬೇಕಾಗುತ್ತದೆ. ಈೇ ಹೊಸ 


ವಿನ್ಯಾಸ ಅವರಿಗೆ ಬಹಳ ಸಂಕೀರ್ಣವೆನಿಸುತ್ತದೆ ಮತ್ತು ತಮ್ಮ 


ದೈನಂದಿನ ಬದುಕಿಮೊಂದಿಗೆ ಅದನ್ನು ಸಂಪಕಿೀಸಲು 


ಸೂತ್ರದ ಹೆಣಿಕೆ ಮಕ್ಕಳು, ಸಮುದಾಯ ಹಾಗು ಶಿಕ್ಷಕರು. 


ಪ್ರಶ್ನೆಗಳಗೆ ಉತ್ತರಿಸುವುದು ಇವೆಲ್ಲವನ್ನು 


ಅಸಾಧ್ಯವೆನಿಸುತ್ತದೆ. ಈ ಹಿನ್ನೆಲೆಯಿಂದ ಬರುವ ಬಹಳಷ್ಟು ಮಕ್ಕಳು 
ಕನಿಷ್ಟ ಪಕ್ಷ ಪ್ರಾಥಮಿಕ ಹಂತಗಳಕಲ್ಲಾದರೂ ಬಹುತೇಕ ಸರ್ಕಾರಿ 
ಶಾಲೆಗಳಲ್ಲ ಓದುತ್ತಾರೆ. ಆದ್ದರಿಂದಲೇ ಸರ್ಕಾರವು ಪ್ರತಿಯೊಬ್ಬರಿಗೂ 


ಶಿಕ್ಷಣವು ಸಿಗುವಂತೆ ಬಚಿತಪಡಿಸುವ ಹೊಣೆಗಾರಿಕೆಯನ್ನು 


ಹೊಂದಿದೆ. 
ಜನಪ್ರಿಯ ಗ್ರಹಿಕೆಗಳು 


ಹ&ಹ್‌! ನಾನು ಪಾತ್ರಗಳು ಮತ್ತು ಹೊಣಿಗಾರಿಕೆಗಳ ಬೆ ಹೇಳದೆ. 
ಈಗ ನಾವು ಇಲ್ಲಿಯ ಸಂಬಂಧಪಟ್ಟ ವಿಷ ಷಯಕ್ಕೆ Me , ಸರ್ಕಾರಿ 
ಶಾಲೆಗಕಲ್ಲ ಓದುವ ಮಕ್ಷಳ ಬದ್ದ. ಅಂದರೆ ಠಂ ಹಿ೦ದೆ ಉಲ್ಲೇಖಸಿದ 
ಹಿನ್ನೆಲೆಯಿಂದ ಬರುವ ಮಕ್ಕಳು ನಿರೀಕ್ಷಿತ ಕಲಕಾ ಮಟ್ಟಕ್ಕೆ 
ತಲುಪುವುದಿಲ್ಲ ಎಂದು ಅನೇಕ ಬಾರಿ ಹೇಳಲಾಗುತ್ತದೆ ಎನ್ನಲು 
ನಾನು ಪ್ರಯತ್ನಿಸುತ್ತಿದ್ದೆ. ಐದರಿಂದ ಏಳನೆಯ ತರಗತಿಗಳಲ್ಲ 
ಓದುವ ಈ ಮಕ್ಕಳು ಅಕ್ಷರಗಳನ್ನು ಗುರುತಿಸಲು ಕಷ್ಟಪಡುತ್ತಾರೆ. 
ಹಲವು ಸಂಘಟನೆಗಳು ಇಂತಹ ಸಂಶೋಧನಾ ಫಅತಾಂಶವನ್ನೇ 

ಮುಖ್ಯವಾಗಿ ತೋರಿಸುತ್ತವೆ. ಇದರ ಪರಿಹಾರಕ್ಷಾಗಿ ರಾಷ್ಟ್ರೀಯ 
ಸಮಾವೇಶಗಳನ್ನು ಆಯೋಜಸಲಾಗುತ್ತದೆ. ಠೇ ಕುರಿತಂತೆ 
ಸರ್ಕಾರವೂ Ee ಸಂಶೋಧನೆಗಳನ್ನು ನಡೆಸುತ್ತದೆ. ಹಲವಾರು 


ಸಂಶೋಧನಾ ಲೇಖನಗಳು ಈ ವಿದ್ಯಾರ್ಥಿಗಳು ಕಲಕೆಯಲ್ಲ ತಮ್ಮ 


ತರಗತಿಯ ಮಟ್ಟಕ್ಕೆ ತಕ್ಷಂತೆ ಇಲ್ಲ ಎಂದು ಸಾಚೀತುಪಡಿಸಲೆಂದೇ 
ಮೀಸಲಾಗಿವೆ. 


ಈ ಇಡೀ ಪ್ರಕ್ರಿಯೆಯು ಸಂಪೂರ್ಣವಾಗಿ ನಿಕ್ಷಕರಿಚ್ಞರನ್ನುಲ 
ಆರೋಪಿಸಲು ಪ್ರಯತ್ನಿಸುತ್ತದೆ. ಶಿಕ್ಷಕರು ತಮ್ಮ ಕೆಲಸ 

ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ: ಅವರು "ಸಾಕಷ್ಟು ನ 
ತೆಗೆದುಕೊಳ್ಳುತ್ತಾರೆ ಎಂಬೆಲ್ಲಾ ದೋಷಾ ರೋಪಗಳನ್ನು ನಾವು 
ಕಾಣುತ್ತೇವೆ. ಆದರೆ ಶಿಕ್ಷಕರ ಗೈರುಹಾಜರಿಯ ಕುರಿತ ನಮ್ಯ 


ಸಂಶೋಧನೆಯು ಬೇರೆಯದನ್ನೇ ತೋರಿಸುತ್ತದೆ. ಶಿಕ್ಷಕರು ತಮ್ಯ 


ಮೇಲೆ ಹೊರೆಸುವ ವಿವಿಧ ಆಡಳತಾತೃಕ ಕಾರ್ಯಗಳಂದಾಗಿ 
ಶಾಲೆಗಳಂದ ಹೊರಗಿರಬೇಕಾಗುತ್ತದೆ ಎಂಬುದನ್ನು ಅದು 
ಸೂಚಿಸಿದೆ. ಶಿಕ್ಷಕರಲ್ಲ ಮಕ್ಕಳ ಕಲಕೆಯ ಮಟ್ಟ ಕಡಿಮೆಯುರಲು 
ಕಾರಣವನ್ನು ಕೇಆಃದಾಗ ಅವರು ಮಕ್ಕಳ ಹಿನ್ನೆಲೆ. ಬಡತನ ಮತ್ತು 
ಗೈರುಹಾಜರಿಯ ಮೇಲೆ ಆರೋಪಿಸುತ್ತಾರೆ. ಸ್ವಲ್ಪಮಲ್ಟಗೆ ಇದೂ 
ಕೂಡ ಕಾರಣವಿರಬಹುದೆಂಬುದರಲ್ಲ ತಥ್ಯವಿದೆ. ಅವರು ಸರ್ಕಾರದ 
ನೀತಿಗಳು ಮತ್ತು ಯೋಜನೆಗಳನ್ನೂ ಕೂಡ ದೂರುತ್ತಾರೆ. ಆದರೆ 
ನನ್ನು ದೀಘ೯ಕಾಲದ ಅನುಭವ ಹಾಗೂ ಅವಲೋಕನವು 
ಬೇರೆಯದೇ ಚಿತ್ರಣವನ್ನು ತೋರಿಸುತ್ತದೆ. ವಾಸ್ತವ ಸನ್ನಿವೇಶ ಏನೇ 
ಇದ್ದರೂ ಹಲವಾರು ಸರ್ಕಾರಿ ಶಿಕ್ಷಕರು ಉತ್ತಮವಾಗಿ, 
ಉತ್ಸಾಹದಿಂದ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು 
ಕೇವಲ ನನ್ನ ನಂಜಕೆ ಮಾತ್ರವಲ್ಲ. ಹಲವು ಹಳ್ಳ ಜನರು ಮತ್ತು 
ಸಮುದಾಯಗಳ ನಂಬಕೆಯಾಗಿದೆ. ಇದರಿಂದಾಗಿಯೇ ಅವರು 


ಇಂತಹ ಶಿಕ್ಷಕರ ವರ್ಗಾವಣಿಯನ್ನು ನಿಲ್ಲಸಲು ಅಥವಾ ಅವರನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


56 


ತಮ್ಮ ಶಾಲೆಯಿಂದ ಜೀಳ್ಲೊಡಲು ನಿರಾಕರಿಸುತ್ತಾರೆ. ಅವರನ್ನು 
ಉಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸಮಾನ ಪರಿಸ್ಥಿತಿಯಲ್ಲ ಕೆಲವು 
ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡಬಲ್ಲರು ಮತ್ತು ಕೆಲವು ಶಿಕ್ಷಕರು 
ಅಸಮರ್ಥರಾಗಿರುತ್ತಾರೆಂಬುದು ಈ ಸಂದರ್ಭದಲ್ಲ ಗಮಸಿಸ- 
ಬೇಕಾದ ಅಂಶವಾಗಿದೆ. ಉತ್ತಮ ಫಲತಾಂಶಕ್ಷಾಗಿ ಉತ್ತಮ ಸಾಧನೆ 
ಮಾಡುತ್ತಿರುವ ಶಿಕ್ಷಕರು ಏನು ಮಾಡುತ್ತಿದ್ದಾರೆ? ಈ ಶಿಕ್ಷಕರು 
ಅನುಸರಿಸುವ ಪ್ರಕ್ರಿಯೆಯನ್ನು ನಾವು ಅರ್ಥಮಾಡಿಕೊಂಡರೆ 
ನಮಗೆ ಉತ್ತಮ ಫಲಅತಾಂಶಗಳನ್ನು ಪಡೆಯುವ ಭರವಸೆಯ 
ಕಿರಣಗಳು ಗೋಚರವಾಗುತ್ತವೆ. 


ಈ ಪರಿಣಾಮಕಾರಿ ಶಿಕ್ಷಕರತ್ತ ನೋಡಿದರೆ. ಬಂಡಿತವಾಗಿ ನನಗೆ 
ಅವರೆಲ್ಲರ ದೈನಂದಿನ ಅಭ್ಯಾಸಗಳಲ್ಲಿ ಸಾಮ್ಯತೆಯನ್ನು 
ಕಾಣಬಹುದಾಗಿದೆ. ಈಗ ನಾನು ನನ್ನದೇ ಬೋಧನಾ ಅಭ್ಯಾಸಗಳ 
ಬಧ್ಧೆ ಯೋಚಿಸಿದಾಗ ನಾನೂ ಕೂಡ ಈ ಶಿಕ್ಷಕರ ಪೈಕಿ ಒಬ್ಬನೆಂದು 
ಅನಿಸುತ್ತದೆ. ಅವರ ಹಲವಾರು ಪ್ರಕ್ರಿಯೆಗಳನ್ನು ನಾನೂ 
ನಿರ್ವಹಿಸಿದ್ದೇನೆ. ಆದ್ದರಿಂದ, ನಾನು ಈ ಪ್ರಕ್ರಿಯೆಗಳನ್ನು 
ಸ್ಪಷ್ಠಪಡಿಸಲು ಪ್ರಯತ್ನಿಸುವಾಗ ವೈಯಕ್ತಿಕ ಅನುಭವಗಳು. 
ಪೂರ್ವಾಗ್ರಹಗಳನ್ನು ಸಂಪೂರ್ಣವಾಗಿ ಬೇರ್ಪಡಿಸುವುದು ಬಹಳ 
ಕಷ್ಟ. ನಾನು ಈ ಶಿಕ್ಷಕರ ಸಾಮಾನ್ಯ ಅಥವಾ ವಿಶೇಷ 
ಕಾರ್ಯಚಟುವಟಕೆಗಳನ್ನು ಸೂಕ್ತವಾಗಿ ಪ್ರಸ್ಲುತಪಡಿಸದಿರಬಹುದು. 
ಆದರೂ, ನನ್ನು ತಿಶುವಳಆಕೆಯ ಮಟ್ಟಿಗೆ ಆ ಅಭ್ಯಾಸಗಳನ್ನು 
ವಿವರಿಸಲು ಪ್ರಯತ್ನಪಟ್ಣರುವೆ. 


ಇತರರ ಸಂತೋಷದಲ್ಪ ಭಾಗಿಯಾಗುವುದು 


ಶಾಲೆಗಕಳಲ್ಲ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಶಿಕ್ಷಕರು 
ಸಂತೋಷದ ಹಾಗೂ ಶುಭ ಸಮಾರಂಭಗಳಂತಹ ಸಂದರ್ಭಗಕಲ್ತ 
ತಮ್ಮ ವಿದ್ಯಾರ್ಥಿಗಳ ಮನೆಗಳಗೆ ಭೇಟ ನೀಡುತ್ತಾರೆಂದು ನಾನು 
ಗಮನಿಸಿದ್ದೇನೆ. ಉದಾಹರಣೆಗೆ, ಮಗು ಹುಟ್ಟಿದ ಸಂದರ್ಭ, 
ಹುಟ್ಟುಹಬ್ಬ. ಮದುವೆ, ಅಥವಾ ಇತರೆ ಸಮಾರಂಭಗಕಲ್ಲ ಅವರು 
ಭೇಟ ನೀಡುತ್ತಾರೆ. ವಿದ್ಯಾರ್ಥಿಗಳ ಮನೆಯಲ್ಲ ಹಸು ಕರುವನ್ನು 
ಹಾಕಿದಾಗ ಕೂಡ ಅವರ ಮನೆಗಳಗೆ ಹೋಗುತ್ತಾರೆ. ಶಿಕ್ಷಕರಿಗೆ ಭೇಟ 
ನೀಡಲು ಸಾಧ್ಯವಾಗದಿದ್ದರೆ ಮಕ್ಷಳ ಕುಟುಂಬಗಳು ಹಲವು ಬಾರಿ 
ಗಿಣ್ಣನ್ನು (ಹಸು ಕರು ಹಾಕಿದಾಗ ಮೊದಲ ದಿನದ ಹಾಲನಲ್ಪ 
ತಯಾರಿಸುವ ತಿನಿಸು) ಕಳುಹಿಸುತ್ತಾರೆ. ಇಂತಹ ಸಂತೋಷ 
ಸನ್ನಿವೇಶಗಕಲ್ಪ ಭಾಗಿಯಾದಾಗ ಮಕ್ಕಳು ಮತ್ತು ಅವರ 
ತಂದೆತಾಲಯುಗಳೊಂದಿಗೆ ಬಾಂಧವ್ಯವುಂಬಾಗುವುದು ಮಾತ್ರವಲ್ಲ. 
ಮಕ್ಕಳು ಮತ್ತು ಕುಟುಂಬ ಸದಸ್ಯರ ಜೊತೆಗೆ ಇರುವ ಸಂಬಂಧದ 
ಬಣ್ಣೆಂ ಯೂ ತಿಳಂಯುತ್ತದೆ. ಅಂದರೆ, ಪರಸ್ಪರ ಮಕ್ಕಳ 
ತಂಡದೆತಾಯುಯರ ನಡುವೆ, ಅವರ ಅಜ್ಞಿಅಜ್ಞಂದಿರ ನಡುವೆ, ಚಿಕ್ಕಮ್ಮ, 
ಚಿಕ್ಕಪ್ಪ. ದೊಡ್ಡಪ್ಪ. ದೊಡ್ಡಮ್ಮಂದಿರ ನಡುವೆ, ತಂದೆತಾಯ ಮತ್ತು 
ಮಕ್ಷಳ ನಡುವಿನ ಸಂಬಂಧ, ಈ ಎಲ್ಲವೂ ಮಗುವಿನ ಭಾವನಾತ್ಮಕ, 
ರ್ರೆಹಿಕಾತ್ಕಕ ಹಾಗೂ ಚಲನಾತ್ಮಕ ಸಾಮರ್ಥ್ಯಗಳ ಮೇಲೆ ಪ್ರಭಾವ 
ಜೀರುತ್ತದೆ. ಈ ಎಲ್ಲ ಸಂಬಂಧಗಳ ತಿಳುವಳಕೆಯು ಶಿಕ್ಷಕರ 
ಕಾರ್ಯತಂತ್ರದ ಮೇಲೆ ಹೆಚ್ಚು ಪರಿಣಾಮ ಜೀರುತ್ತದೆ. ಇದು 
ಯಾವ ರೀತಿ ಅಥವಾ ಯಾವ ಮಟ್ಟದಲ್ಲ ಮಗುವಿಗೆ ನೆರವನ್ನು 
ನೀಡಬೇಕು, ಅವರು ಎಷ್ಟು ಸಂಪಷೇದನಶೀಲರಾಗಬೇಕು, ಮಗುವಿಗೆ 
ಯಾವ ರೀತಿಯ ಪ್ರೇರಣೆ ಬೇಕು ಎಂಬ ಬಣ್ಣೆ ತಾವು ರೂಪಿಸುವ 
ಕಾರ್ಯತಂತ್ರದ ಮೇಲೆ ಪರಿಣಾಮ ಚೀರುತ್ತದೆ. ಮಗುವು ಏಕೆ 
ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ತಿಆಯಲು ಕಾರಣವನ್ನು 
ವಿಶ್ಲೇಷಿಸಲು ಮತ್ತು ಆ ಸಮಸ್ಯೆಗಳಗೆ ಪರಿಹಾರ ಕಂಡುಹುಡುಕಲು 
ನೆರವಾಗುತ್ತದೆ. ಅವರು ಯಾವುದಕ್ಕೂ ಹೆಚ್ಚು ಪ್ರಯತ್ನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಾಡಬೇಕಿಲ್ಲ. ಅವರು ಕೇವಲ ಈ ಎಲ್ಲ ವಿಷಯಗಳ ಬಣ್ಣೆ 
ಗಮನಹರಿಸಿದರೆ ಸಹಜವಾಗಿಯೇ ಎಲ್ಲವೂ ತಿಆಯುತ್ತದೆ. 


ಪೋಷಕರ ಸಂಛ್ರಮದಲ್ಲ ಭಾಗವಹಿಸುವ ಮೂಲಕ ಅವರನ್ನು 
ಗೌರವಿಸಿದಾಗ ಹೋಷಕರು ಶಿಕ್ಷಕರಿಗೆ ಪ್ರೀತಿಯ ಮಳೆಯನ್ನೇ 
ಸುರಿಸುತ್ತಾರೆ. ಅವರ ಪ್ರೀತಿಯು ಹಲವಾರು ರೀತಿಯಲ್ಲ 
ವ್ಯಕ್ತವಾಗುತ್ತದೆ. ಕಟಾವಿನ ಸಮಯದಲ್ಲ ಬೆಳೆಗಳನ್ನು ನೀಡುವ 
ರೂಪದಲ್ಲಾಗಲೀ, ಹಣ್ಬು ತರಕಾರಿಗಳನ್ನು ಕೊಡುವುದು, ಮರದಲ 
ಬಟ್ಟ ಮೊದಲ ಹಣ್ಣನ್ನು ಅವರಿಗಾಗಿ ಮೀಸಲಆಡುವುದು. ಕೆಲವೊಮ್ಮೆ 
ಗಿಣ್ಣನ್ನು ನೀಡುವುದರ ಮೂಲಕವೂ ಈ ಪ್ರೀತಿಯು 
ಜಂಜತವಾಗುತ್ತದೆ. ಶಿಕ್ಷಕರಿಗೆ ಪೋಷಕರು ತೋರಿಸುವ ಪ್ರೀತಿ, 
ಗೌರವ ಮತ್ತು ಬೋಧನಾ ಅಭ್ಯಾಸಗಳ ನಡುವೆ ನಿಕಟ 
ಸಂಬಂಧವಿದೆ. ಇದನ್ನು ಅನುಭವಿಸಬೇಕು. ಕೇವಲ ವಿವರಣೆ 
ನೀಡುವುದಲ್ಲ. ಇಲ್ಲೇ ತರ್ಕವು ಗೌಣವಾಗುತ್ತದೆ. 


ಸಂಕಷ್ಟದ ಕಾಲದಲ್ಲ ಅವರಿಗೆ ಬೆಂಬಲ 


ಪೋಷಕರ ಸಂತೋಷದ ಕ್ಷಣಗಳಲ್ಲ ಮಾತ್ರ ಭಾಗಿಯಾಗದೆ, ಅವರ 
ನೋವಿನ, ದುಃಖದ, ಸಂಕಷ್ಟದ ಸಮಯದಲ್ಲೂ ಅವರೊಂದಿಗಿ- 
ರುವುದು ಉತ್ತಮ ಶಿಕ್ಷಕರ ಮತ್ತೊಂದು ಗುಣವಾಗಿದೆ. ಮನೆಯಲ್ಲ 
ಒಬ್ಬರಿಗೆ ಅನಾರೋಗ್ಯವಿದ್ದರೆ ಶಿಕ್ಷಕರು ಅವರ ಮನೆಗೆ ಹೋಗುತ್ತಾರೆ 
ಅಥವಾ ದೂರವಾಣಿ ಮೂಲಕ ವಿಚಾರಿಸುತ್ತಾರೆ. ಕುಟುಂಬದಲ್ಲಿ 
ಯಾರಾದರೂ ಸಾವಿಗೀಡಾದರೆ ಅಥವಾ ಏನಾದರೂ ನಷ್ಟವಾದರೆ- 
ಕುಟುಂಬ ಸದಸ್ಯೆ. ದನ, ಭೂಮಿ ಅಥವಾ ಫಸಲು ಏನೇ 
ಆಗಿರಬಹುದು - ಆ ಬಗ್ಗೆ ವಿಚಾರಿಸುತ್ತಾರೆ, ಸಾಂತ್ರನ ಹೇಳುತ್ತಾರೆ. 
ಇಷ್ಟೇ ಅಲ್ಲದೆ ಕುಟುಂಬದ ಮಧ್ಯೆ ಬರುವ ವೈಮನಸ್ಯ, ಜಗಳಗಳ 
ಬಧ್ಧೆ ಕೂಡ ಕಾಳಜ ವಹಿಸುತ್ತಾರೆ. ಅದು ಒಬ್ಬರ ಜೊತೆ ಮಾತನಾಡುವ 
ಅಥವಾ ಆಲಸುವ, ಸಂಬಂಧಗಳನ್ನು ಬೆಸೆಯುವ ರೀತಿಯಲ್ಲ 
ಮನೋಭಾವವೇ ಸಂಪೂರ್ಣವಾಗಿ ಬದಲಾಗುವಂತಹ ಒಂದು ಸರಳ 
ಕೆಲಸವಾಗಿರಬಹುದು. ತಮಾಷೆಯೆಂದರೆ. ಇದಕ್ಕೆ ಯಾವುದೇ 
ವಿಶೇಷ ಪ್ರಯತ್ನ ಖೇಕಿಲ್ಲ. ಸಂಬಂಧದ ಅರಿವಾದಾಗ ಅದನ್ನು 
ಭಾವಿಸಿದಾಗ ಪ್ರಯತ್ನ ಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳುವ 
ಅಗತ್ಯವಿರುವುದಿಲ್ಲ. ಎಲ್ಲವೂ ಸಹಜವಾಗಿ ನಡೆಯುತ್ತದೆ. ಈ 
ಶಿಕ್ಷಕರು ಲಾಕ್‌ಡೌನ್‌ಗಳ ಸಮಯದಲ್ಪಯೂ ಕೂಡ 
ಮಕ್ಕಳೊಂದಿಗೆ ಸಂಪಕರ್ಕದಲ್ಲರುತ್ತಾರೆ. ಅವರ ಮನೆಗಕಳಲ್ಲನ 
ಸಮಸ್ಯೆಗಳ ಬಗ್ಗೆ ಸಹಾನುಭೂತಿ ಸೂಚಿಸುತ್ತಾರೆ. ಯಾವಾಗಲೂ 
ಅವರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಈ ಗುಣವು 
ನೇರವಾಗಿ ಕಲಕೆ ಯೊಂದಿಗೆ ಯಾವ ಸಂಬಂಧವೂ 
ಹೊಂದಿಲ್ಲದಿದ್ದರೂ ಇದು ಒಬ್ಬ ಶಿಕ್ಷಕರು ಉತ್ತಮವಾಗಿ ಹೆಚ್ಚು 
ಪರಿಣಾಮಶೀಲರಾಗಿ ಕಾರ್ಯನಿರ್ವಹಿಸಲು ಬಂಡಿತ ನೆರವಾಗುತ್ತದೆ. 


ಹಳ್ಳಿಯ ಆಗುಹೋಗುಗಳಲ್ರ್ಲ ಭಾಗಿಯಾಗುವುದು 


ಇಂತಹ ಶಿಕ್ಷಕರು ಹೋಷಕರೊಂದಿಗೆ ಮಾತ್ರವಲ್ಲ. ಇನ್ನು ವಿಶಾಲ 
ಸ್ಪರದಲ್ಲ ಊರಿನವರ ಜೊತೆಗೂ ಈ ಬಗೆಯ ಸಂಬಂಧವನ್ನು 
ಬೆಳೆಸಿಕೊಳ್ಳುತ್ತಾರೆಂಬುದನ್ನು ನಾನು ಬಹುಬಾರಿ ಗಮನಿಸಿದ್ದೇನೆ. 
ಪ್ರಾರ್ಥನಾ ಸಭೆಗಳು ಮತ್ತು ಧಾರ್ಮಿಕ ಹಬ್ದಗಳಲ್ಲ ಅವರು ಒಂದಲ್ಲ 
ಒಂದು ರೀತಿಯಲ್ಲ ಭಾಗಿಯಾಗುತ್ತಾರೆ. ಊರಿನ ಹೆಂಗಸರು 
ಮಹಿಳಾ ಶಿಕ್ಷಕರ ಜೊತೆಗೆ ತಮ್ಮ ವೈವಾಹಿಕ ವಿಚಾರಗಳು ಮತ್ತು 
ಸಂಕಟಗಳನ್ನು ಹಂಚಿಕೊಳ್ಳುತ್ತಾರೆ. ತಮ್ಮ ಆರೋಗ್ಯ ಸಮಸ್ಯೆಗಳು 
ಮತ್ತು ಕಾಯುಲೆಗಳ ಬಣ್ಣೆ ಕೂಡ ಹಂಚಿಕೊಳ್ಳುತ್ತಾರೆ. ಶಿಕ್ಷಕರೂ 
ಕೂಡ ಔಷಧಿಗಳನ್ನು ಒದಗಿಸುವ ಅಥವಾ ಸಲಹೆ ನೀಡುವ 


ಮೂಲಕ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾರೆ. ಈ ರೀತಿಯ 
ಅನ್ಯೋನ್ಯ ಆತ್ಮೀಯ ಸಂಬಂಧವು ಮಗುವಿನ ಕಲಕೆಯ ಮೇಲೆ 
ನೇರವಾಗಿ, ಪರಿಣಾಮ ಚೀರುವುದಿಲ್ಲವಾದರೂ ಶಾಲೆಯೊಂದಿಗೆ 
ಸಮುದಾಯದ ಸಂಬಂಧದಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ. ಈ 
ಹಳ್ಳಗಳ ಜನರು ಶಾಲೆಯನ್ನು ತಮ್ಮದೆಂದು ಪರಿಗಣಿಸುತ್ತಾರೆ ಮತ್ತು 
ಸಾಧ್ಯವಾಗುವ ಎಲ್ಲ ರೀತಿಯಲ್ಲ ಶಾಲೆಯನ್ನು ಉತ್ಸ್ತಮಗೊಳಸಲು 
ಪ್ರಯತ್ನಿಸುತ್ತಾರೆ. ಅವರು ಶಾಲೆಯ ಕಾರ್ಯಕ್ರಮಗಳಲ್ಲ ಸಕ್ರಿಯವಾಗಿ 
ಭಾಗವಹಿಸುತ್ತಾರೆ. ಅಗತ್ಯಜದ್ದಾಗ ಶಾಲೆಗಾಗಿ ಕೆಲಸ ಕೂಡ 
ಮಾಡುತ್ತಾರೆ. ಇಂತಹ ಅನ್ಯೋನ್ಯ ಆತ್ಮೀಯ ಸಂಬಂಧ 
ಸ್ಥಾಪಿತವಾಗಿರದ ಸ್ಥಳಕಗಳಲ್ಲ ನಾವು ಬಹುಬಾರಿ ಶಾಲೆಯಲ್ಲ ಕಳ್ಳತನ 
ನಡೆಯುವುದು ಅಥವಾ ಶಾಲೆಯ ಆಸ್ಪಿಗೆ ಹಾನಿಯಾಗಿರುವುದನ್ನು 
ಕಾಣುತ್ತೇವೆ. ಶಾಲೆಯಲ್ಲ ದಾಂಧಲೆ ನಡೆಸಿರುವುದನ್ನು ಕಾಣುತ್ತೇವೆ. 
ಬಹುಬಾರಿ ಶಾಲೆ ಮತ್ತು ಸಮುದಾಯದ ನಡುವೆ ಪರಸ್ಪರ 
ಅಪನಂಬಕೆ ಮತ್ತು ಅನುಮಾನವನ್ನು ನಾವು ಕಾಣುತ್ತೇವೆ. ಈ 
ವಿಷಯಗಳು ಕೈ ಮೀರಿ ವೈಮನಸ್ಯ ತೀವ್ರವಾಗಿ ಪ್ರತಿಭಟನೆಗಳು 
ಹಾಗೂ ಔಪಚಾರಿಕ ದೂರುಗಳವರೆಗೂ ಹೋಗಬಹುದು. 


ಶಾಲಾ ಚೌಕಟ್ಟಗೂ ಮೀರಿ ಮಕ್ಕಳೊಂದಿಗೆ ಸಂಬಂಧ 


ಇಂತಹ ಶಿಕ್ಷಕರು ಕೇವಲ ಶಾಲಾ ಸಮಯದಲ್ಲ ಮಾತ್ರ ಮಕ್ಷಳ 
ಜೊತೆಗೆ ತಮ್ಮ ಸಂಬಂಧವನ್ನು ನೀಮಿತಗೊಳಸುವುದು ಸಾಧ್ಯವಿಲ್ಲ 
ಎಂದು ನಾನು ಕಂಡುಕೊಂಡಿದ್ದೇನೆ. ಶಾಲೆ ಮುಚ್ಚಿದ ದಿನಗಳಲ್ಲೂ 
ಅವರು ಮಕ್ಷಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ. 
ಅವರು ಸಹಜವಾಗಿ ಮಕ್ಕಳ ದೈನಂದಿನ ಚಟುವಟಕೆಗಳ ಬಣ್ಣ 
ತಿಆಯಲು ಆಸಕ್ತರಾಗಿರುತ್ತಾರೆ. ಆಗಾಣ್ಣೆ ಅವರು ಶಾಲೆ ಮುಗಿದ 
ನಂತರ ಮಕ್ಕಳಗಾಗಿ ಕೋಷ್ಟಕಗಳನ್ನು ಮಾಡಲು ತಾವೇ ಬುದ್ದಾಗಿ 
ಬಣ್ಣಗಳು. ಪೆನ್ಸಿಲ್‌. ನೋಟ್‌ಬುಕ್‌ ಮತ್ತು ಪುಸ್ತಕಗಳನ್ನು 
ಒಟ್ಟುಗೂಡಿಸುತ್ತಾರೆ. ಪಾಠ ಮಾಡಲು ಪರಿಕರಗಳನ್ನು ಮತ್ತು 
ಚಟುವಟಕೆಗಳನ್ನು ತಯಾರಿಸುತ್ತಾರೆ. ಒಮ್ಮೆ ಒಬ್ಬ ಶಿಕ್ಷಕರು ನನಗೆ 
ಹೇಳದ್ದು "ನಾನು ನಮ್ಮ ಮಕ್ನಳ ಶಾಲೆಯಲ್ಲ ಎಸೆದು ಬಟ್ಟ 
ಸೀಮೆಸುಣ್ಣದ ತುಂಡುಗಳು. ಪೆನ್ಸಿಲ್‌ ತುಂಡುಗಳು ಮತ್ತು ನೋಟ್‌ 
ಬುಕ್ಸುಗಳನ್ನು ಜಾಗರೂಕತೆಯಿಂದ ಸಂಗ್ರಹಿಸಿ ಅವುಗಳನ್ನು ನನ್ನ 
ಶಾಲೆಯಲ್ಲ ಬಳಸುತ್ತೇನೆ. ಬೇಡವೆಂದು ಜಟ್ಟ ವಸ್ತುಗಳನ್ನು ನನ್ನ 
ಶಾಲೆಯಲ್ಲ ಸುಲಭವಾಗಿ ಬಳಸಬಹುದು. ಪೆನ್ಸಿಲನ್ನು ಸ್ವಲ್ಪ 
ಚೂಪುಮಾಡಿದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತದೆ. ಸಣ್ಣ ಪೆನ್ಸಿಲ್‌ 
ಅಥವಾ ಸೀಮೆಸುಣ್ಣದ ತುಂಡಿನಿಂದ ಕೈಹಿಡಿತ ಸ್ಲಿರವಾಗಲು ಕೈ 
ಹಿಡಿಯಲು ಅಭ್ಯಾಸವಾಗುತ್ತದೆ." 


ಕಲಸಲು ಮತ್ತು ಕಅಯಲು ಸಿದ್ಧತೆ 


ವಾನು ಈ ಶಿಕ್ಷಕರಲ್ಲ ಇನ್ನೊಂದು ಸಾಮಾನ್ಯ ಒತ್ತಡವನ್ನು ಕೂಡ 
ಗುರುತಿಸಿದ್ದೇನೆ: ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲ 
ನಿರಂತರವಾಗಿ ಮಕ್ಕಳ ಕಅಕೆಯ ಬಗ್ಗೆ ಕಾಕಜಯುರುತ್ತದೆ. ಮಕ್ಕಳಗೆ 
ಏನನ್ನಾದರೂ ಕಲಯಲು ಸಾಧ್ಯವಾಗದಿದ್ದರೆ ಅವರು ಉತ್ತರಕ್ಷಾಗಿ 
ಹುಡುಕುತ್ತಾರೆ. ಶಠ ಕಾಳಜಯು ಅವರಿಗೆ ಇನ್ನೂ ಹೆಚ್ಚು ಕಲಅಯಲು 
ಪ್ರೇರಣಿ ನೀಡುತ್ತದೆ. ಇದರಿಂದ ಅವರಿಗೆ ಹಲವಾರು ವೇದಿಕೆಗಕಲ್ಪ 
ಕ್ರಿಯಾಶೀಲವಾಗಿ ಭಾಗವಹಿಸಲು ಕಾರಣವಾಗುತ್ತದೆ. ಒಳ್ಳೆಯದು 
ಅಥವಾ ಕೆಟ್ಟ ಅಭ್ಯಾಸಗಳಂತೆ ಅವು ಒಟ್ಟಿಗೆ ಹೆಣೆದುಕೊಂಡಿರುತ್ತವೆ. 
ಒಂದು ಕೆಟ್ಟ ಅಭ್ಯಾಸವು ಇನ್ನೊಂದನ್ನು ಪ್ರಚೋದಿಸುತ್ತದೆ ಮತ್ತು 
ಒಳ್ಳೆಯ ಒಂದು ಅಭ್ಯಾಸವು ಇನ್ನೊಂದಕ್ಕೆ ಎಡೆಮಾಡಿಕೊಡುತ್ತದೆ. 
ಇದೇ ರೀತಿ ಈ ಶಿಕ್ಷಕರಲ್ಲೂ ನಡೆಯುತ್ತದೆ. ಅವರ ಸಿದ್ಧತೆ ಮತ್ತು 


ಸಮರ್ಪಣಾ ಮನೋಭಾವವು ಅವರಿಗೆ ಕಲಯಲು ಪ್ರೇರಣೆ 
ನೀಡುತ್ತದೆ. 


ವಿಶಾಲ ಮನಸ್ಸಿನಿಂದ ಕಾಣುವುದು 


ಪರಿಣಾಮಕಾರಿ ಶಿಕ್ಷಕರು ಈ ಎಲ್ಲ ಅಭ್ಯಾಸಗಳನ್ನು ಅಳವಡಿಪಿ- 
ಕೊಳ್ಳುತ್ತಾರೆ ಎ೦ದು ನಾನು ಹೇಳುತ್ತಿಲ್ಲ. ಆದರೆ ಬಹುಬಾರಿ ಈ ಎಲ್ಲಾ 
ಅಭ್ಯಾಸಗಳನ್ನು ಪ್ರಯತ್ನಿಸುವುದನ್ನು ವಾವು ಹೆಚ್ಚಾಗಿ ಕಾಣುತ್ತೇವೆ. 
ಆದರೆ, ಪ್ರಗತಿಪರ ಹಾಗೂ ಸೃಜನಶೀಲ ತರಗತಿ ಅಭ್ಯಾಸಗಳು 
ಮಾತ್ರ ನಾವು ಮಾತನಾಡುತ್ತಿರುವ ಹಿನ್ನೆಲೆಬುಂದ ಬರುವ ಮಕ್ಕಳ 
ಉತ್ತಮ ಫಲತಾಂಶಕ್ಷೆ ಎಡೆಮಾಡಿಕೊಡುವುದು ಎಂಬುದರ ಬಗ್ಗೆ 
ನನಗೆ ಅನುಮಾನವಿದೆ ಅಥವಾ ನಾನು ಇಂಥ ಬದಲಾವಣಿಯನ್ನು 
ನೋಡಿಲ್ಲ ಎಂದು ಹೇಳಬಹುದೇನೋ. ಆದರೆ ಕಲಕಾ 
ಪ್ರಕ್ರಿಯೆಯಲ್ಲ ಮಾತ್ರ ನಿರತರಾಗಿರದೆ ಮೇಲೆ ಹೇಳದ ಪಾತ್ರಗಳನ್ನು 
ವಹಿಸಿರುವ ಅಥವಾ ಕಾಂರ್ಯನಿರ್ವಹಿಸಿರುವವರು ಉತ್ತಮ 
ಫಲತಾಂಶಕ್ಷೆ ಕಾರಣರಾಗುವುದಂತೂ ನಿಜ. ಶಿಕ್ಷಣವನ್ನು ಸಾಕ್ಷರತೆ 
ಹಾಗೂ ಪುಸ್ತಕೀಯ ಜ್ಞಾನವನ್ನು ನೀಡುವ ಪಾತ್ರ ಎನ್ನುವುದನ್ನು 
ಮೀರಿ ಒಬ್ಬ ವ್ಯಕ್ತಿಯನ್ನು ಅತ್ಯುತ್ತಮವಾಗಿ ರೂಪಿಸುವ ಪಾತ್ರವಾಗಿ 
ಮೋಡುವುದು ಅನಿವಾರ್ಯ. ಈ ರೀತಿಯ ತಿಳುವಳಕೆಯು 
ಜನರೊಂದಿಗೆ ವ್ಯವಹರಿಸುವ ಮೂಲಕ ಮಾತ್ರ ಬೆಳೆಯುತ್ತದೆ. 
ಪೋಷಕರೊಂದಿಗೆ ವ್ಯವಹರಿಸುವುದು ಮತ್ತು ಅವರೊಂದಿಗೆ 
ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಂಡರೆ ಇದು ಮಕ್ಷಳ ಹೊತೆಗೆ ಹೇಗೆ 
ಕೆಲಸಮಾಡುವುದು ಮತ್ತು ಅವರೊಂದಿಗೆ ಯಾವ ರೀತಿಯ ಕೆಲಸ 
ಮಾಡುವುದೆಂಬ ಚಿಂತನೆಯ ಜಜಗಳು ಮೊಳಕೆಯೊಡೆಯುತ್ತವೆ, 
ತಿಳುವಳಕೆ ಮೂಡುತ್ತದೆ. 


ಎರಡನೆಯದಾಗಿ, ಶಾಲೆಯು ತನ್ನದೇ ಗುರುತಿರುವ ಅನನ್ಯ ಅಸ್ತಿತ್ವ 
ಹೊಂದಿದ್ದರೂ. ಅದು ಸಮಾಜದ ಒಂದು ಭಾಗವೇ ಹೊರತು 
ಪ್ರತ್ಯೇಕವಲ್ಲ ಎನ್ನುವುದನ್ನು ಕಡ್ಡಾಯವಾಗಿ ಅಥ್ಥ- 
ಮಾಡಿಕೊಳ್ಳಬೇಕು. ನಾವು ಎಲ್ಲರೊಂದಿಗೆ ಸಂಪರ್ಕದಲ್ಲದ್ದು ಪರಪ್ಪರ 
ಅರ್ಥ ಮಾಡಿಕೊಂಡಾಗ ವರಾತ್ರ ಉತ್ತಮ ಶಿಕ್ಷಣವು 
ಸಾಧ್ಯವಾಗುತ್ತದೆ. ಶಾಲೆಗಳನು ಪ್ರತ್ಯೇಕವಾಗಿ ಅರ್ಥಮಾಡಿ- 
ಕೊಳ್ಳಬಾರದು. ಈೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವುದೆಂದರೆ 
ಆನೆಗೆ ಸಮಾಧಿ ತೋಡಲು ಒಂದು ಟೀ ಚಮಚದಿಂದ 
ಅಗೆದಂತಾಗುತ್ತದೆ. ವಿಶಾಲಾರ್ಥದಲ್ಲ ಒಂದು ಮಗು ಸಮಾಜ 
ಹಾಗೂ ಕುಟುಂಬದ ಒಂದು ಬಾಗೆ. ಒಬ್ಬ ಮಗುವನ್ನು 
ಅರ್ಥಮಾಡಿಕೊಳ್ಳಲು ಮಕ್ಕಳು. ಕುಟುಂಬ ಹಾಗೂ ಸಮಾಜದ 
ನಡುವಿನ ಸಂಬಂಧವನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳಬೇಕು. 
ಈ ಸಂಬಂಧವನ್ನು ನಾವು ಅಲಕ್ಷಿಸಿದರೆ ವಾವು ವಾಸ್ತವವನ್ನು 
ತಿಆಂಯಲಾರೆವು. ಒಂದು ವೇಜೆ ನಮಗೆ ವಾಸ್ತವವನ್ನು 
ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ, ಶಿಕ್ಷಕರು ಹಾಗೂ ಮಕ್ಷಳ 
ನಡುವಿನ ಸಂಬಂಧವು ಪರಿಣಾಮಕಾರಿ ಕಲಕೆಗೆ ಎಡೆಮಾಡಿ- 
ಕೊಡುವುದಿಲ್ಲ. ಯಾರಾದರೂ ಕೇವಲ ೨ರಿಂದ 3 ಗಂಟಿವರೆಗೆ 
ಕೆಲಸ ಬೇಕು ಎಂದು ಭಾವಿಸಿ ಶಿಕ್ಷಕ ಹುದ್ದೆಗೆ ಸೇರಿದರೆ ಪರವಾಗಿಲ್ಲ. 
ಆದರೆ ಪರಿಣಾಮಕಾರಿ ಭೋದನೆಗೆ ಈ ಪ್ರಕ್ರಿಯೆಯನ್ನು ಇಡಿಯಾಗಿ 
ಅರ್ಥಮಾಡಿಕೊಳ್ಳಬೇಕು. ವಾವು ಸೌಹಾರ್ದ ಸಂಬಂಧವನ್ನು 
ಬೆಳೆಸಿಕೊಳ್ಳಬೇಕಾದರೆ ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಯಾಸ 
ಪೂರ್ವಕ ಪ್ರಯತ್ನಗಳೇನೂ ಖೇಕಿಲ್ಲ. ಇದು ತಂತಾನೇ ನಮಗೆ 
ಬರುತ್ತದೆ. ಇದು ಒಬ್ಬ ಶಿಕ್ಷಕರ ಸಂವೇದನಶೀಲತ್ವ ಹಾಗೂ 
ಪರಿಣಾಮಕಾರಿತ್ವವನ್ನು ಉನ್ನತೀಕರಿಸುವುದು ಮಾತ್ರವಲ್ಲ 
ಬೋಧನಾ ಕೌಶಲ್ಯವನ್ನು ಸುಧಾರಿಸುವಲ್ಲ ಹೊಸ ಮಾರ್ಗಗಳನ್ನು 
ತೆರೆಯುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಓರ್ವ ಶಿಕ್ಷಕರ ಮಾತು 

ಅಂದು ಪ್ರಿಯಾಂಕಾ ಶಾಲೆಗೆ ಪ್ರವೇಶ ಪಡೆಯಲು ಬಂದ 
ದಿನದಂದು ಆಕೆ ನನ್ನ ಸೀರೆಯ ಸೆರಗಿನ ಹಿಂದೆ ಅಡಗಿ- 
ಕೊಂಡಳು. ಅವಳು ತನ್ನು ಅಜ್ಜಿಯ ಜೊತೆಗೆ ಬಂದಿದ್ದಳು. ವಾವು 
ಅವಳ ಜೊತೆ ಮಾತನಾಡುತ್ತಿದ್ದಂತೆ, ಅವಳ ಓದುವ ಸಾಮರ್ಥ್ಯ 
ತರಗತಿಂಯರು ಮಕ್ಕಳ ಸರಾಸರಿಗಿಂತ ಕಡಿಮೆಯಾಗಿದೆ 
ಎನ್ನುವುದನ್ನು ಕಂಡುಕೊಂಡೆ: ತರಗತಿಯಲ್ಲ ಸ್ಪಲ್ಪ ರೇಗಿದರೂ 
ಸುಮ್ಮನಾಗಿಜಡುತ್ತಿದ್ದಕು. ಶಾಲೆಯಲ್ಲ ಅವಳ ಹಾಜರಾತಿಯೂ 
ಕಡಿಮೆಯಾಗಿತ್ತು. ನಾನು ಇದರ ಬಣ್ಣೆ ಮಾತನಾಡಲು 
ಪ್ರಯತ್ನಪಲ್ಲೆ. ಆದರೆ ಅವಳು ಏನೂ ಹೇಕಲಅಲ್ಲ. ಆಗ ನಾನು 
ಅವಳ ಮನೆಗೆ ಹೋಗಿ ಬರಬೇಕೆಂದು ಯೋಚಿಸಿದೆ. ಪ್ರಾಯಶಃ 
ಅದರಿಂದ ನೆರವಾಗಬಹುದೆಂದು ಭಾವಿಸಿದೆ. ಅವಳ ಮನೆಗೆ 
ಹೋಗಿ ಅಜ್ಜಿಯೊಂದಿಗೆ ಮಾತನಾಡಿದೆ. ಅವರ ಜೊತೆ 
ಮಾತನಾಡುತ್ತಿದ್ದಂತೆ ನನಗೆ ನೆಲ ಕುಸಿದಂತಾಯುತು. 
ಪಿಯಾಂಕಾಳ ಚಿಕ್ಕಮ್ಮ ತನ್ನ ಗಂಡನನ್ನು ಕಳೆದುಕೊಂಡಿದ್ದಳು. 
ಆಗ ಅವಳ ಒಂಟತನವನ್ನು ಹೋಗಲಾಡಿಸಲು ಅವಳ 
ಪೋಷಕರು ಚಿಕ್ಕಮ್ಮನಿಗೆ ಅವಳನ್ನು ಕೊಲ್ಪದ್ದರು. ಸ್ಪಲ್ಪ ದಿನಗಳ 
ಬಳಕ ಚಿಕ್ಕಮ್ಮ ಚಂಡೀಗಢದಲ್ಲಿ ಕೆಲಸಕ್ಕೆ ಸೇರಿದಳು. ಅವಳು 
ಪಿಯಾಂಕಾಳನ್ನು ಅಜ್ಜಿಯ ಬಳ ಬಟ್ಟು ಹೋದಳು. ಇದನ್ನು 
ಕೇಳ ನನಗೆ ಬಹಳ ದಮಃಬಖವಾಲಯುತು. ಮರುದಿನ ಶಾಲೆಗೆ ಬಂದ 
ಮೇಲೆ ಏನೋ ಕಾರಣಕ್ಕೆ ನಾನು ಅವಳನ್ನು ಖೈಯ್ಯಲು 
ಹೋದೆ. ಆದರೆ ಅವಳ ಪರಿಸ್ಥಿತಿ ಬದ್ಗೆ ನೆನಪಾಗಿ ನನಗೆ ಅಳು 
ತಡೆಂಶುಲಾಗಲಅಲ್ಲ. ಶಿಕ್ಷಕ್‌ ರ ಕೊಠಡಿಗೆ ಹೋಗಿ 
ಸುಧಾರಿಸಿಕೊಂಡು ಬಂದೆ. ನಂತರ ಬಂದು ಅವಳನ್ನು ಜಗಿದಪ್ಪಿ 
ಮಾತನಾಡಿದೆ. ಅವಳು ಹೋಂ ವರ್ಕ್‌ ಮಾಡದಿದ್ದಾಗ 
ಕಾರಣವನ್ನು ಕೇಳುತ್ತಿದ್ದೆ. ಇದಾದ ನಂತರ ಅವಳು ಶಾಲೆಗೆ 
ಹೆಚ್ಚು ನಿಯಮಿತವಾಗಿ ಬರಲಾರಂಭಸಿದಳು. ನಿದಿನಲ್ಲೂ 
ಸುಧಾರಣಿ ಕಂಡು ಬಂದಿತು. ಮುಂದೆ ಅವಳ ಅಜ್ಜಿ ನನ್ನು ಜೊತೆ 
ಎಲ್ಲ ವಿಷಯವನ್ನು ಮಾತನಾಡತೊಡಗಿದರು. ಈಗ 
ಅವರಿಗಾಗಿ ವರಾರುಕಟ್ಟೆಬುಂ೦ದ ಸಾವರಾನು ತರಲು 
ಕೇಳುತ್ತಾರೆ. ಆಗಾಗ ನನಗೆ ತರಕಾರಿ ಹಾಗೂ ಧಾನ್ಯಗಳನ್ನು 
ಕಳುಹಿಸುತ್ತಾರೆ. 


ಇನ್ನೊಬ್ಬ ಶಿಕ್ಷಕರ ಅನುಭವ 

ರಾಧಿಕಾ ಯಾವಾಗಲೂ ಶಾಲೆಗೆ ತಡವಾಗಿ ಬರುತ್ತಿದ್ದಳು. 
ಅವಳ ಜೊತೆ ಈ ಸಮಸ್ಯೆ ಬದ್ಧೆ ಮಾತನಾಡಿದರೂ ಅವಳ 
ಆಲಸ್ಯ ಮುಂದುವರೆದಿತ್ತು. ಬೆಳಗೆ ಶಾಲೆಯ ಪ್ರಾರ್ಥನಾ 
ಸಭೆಯಲ್ಲ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಶಾಲೆಗೆ 
ಬರಬೇಕು ಎಂದು ಕೂಡ ನಾವು ಹೇಳದ್ದೆವು. ಬೇರೆ ಮಕ್ಷಳ 
ಜೊತೆಗೆ ಅವಳ ಬಗ್ಗೆ ಮಾತನಾಡಿದಾಗ ಅವಳ ತಂದೆ ದಿನಾಲೂ 
ತಡವಾಗಿ ಏಳುತ್ತಾರೆ ಎಂದು ಅವರು ಹೇಳದರು. ಅವಳ ಮನೆಗೆ 


ಹೋಗಿ ಮಾತನಾಡುವುದು ಲೇಸು ಎಂದು ಭಾವಿಸಿದೆ. ಅವಳ 
ಮನೆಗೆ ಹೋದಾಗ ಅವಳ ತಾಲಯು ಬೆಂಕಿಹಾಕಿಕೊಂಡು 
ಸಾವಿಗೀಡಾಗಿರುವ ವಿಚಾರ ತಿಳಯುತು. ಅವಳ ತಂದೆ 
ಮದ್ಯವ್ಯಸನಿಯಾಗಿದ್ದು, ತಡರಾತ್ರಿಯವರೆಗೆ ಮದ್ಯಸೇವಿಸಿ 
ತಡವಾಗಿ ಏಳುತ್ತಾರೆಂದು ಗೊತ್ತಾಯಿತು. ಆದ್ದರಿಂದಲೇ 
ರಾಧಿಕಾ ಶಾಲೆಗೆ ತಡವಾಗಿ ಬರುವುದೆಂದು ತಿಆಯುತು. ನಾನು 
ತಂದೆಯವರ ಜೊತೆಗೆ ಈ ಬಣ್ಣಿ ಮಾತನಾಡಿದೆ. ಅವರು 
ಅವಳನ್ನು ಅವಳ ಚಿಕ್ಕಮ್ಮನ ಮನೆಗೆ ಕಳುಹಿಸಿದರು. ನಾನು 
ರಾಧಿಕಾಳ ಬಣ್ಣೆ ಯೋಚಿಸಿದಾಗ ನನಗೆ ನೋವುಂಬಾಗುತ್ತಿತ್ತು. 
ಅಂದಿನಿಂದ ನಾನು ಅವಳ ಬಗ್ದೆ ಹೆಚ್ಚು ಎಚ್ಚರಿಕೆ ವಹಿಸಿದೆ. 
ಅವಳಗೆ ಹೆಚ್ಚು ಪ್ರೀತಿ, ಕರುಣಿ ತೋರಿಸಿದೆ. ಆಗಾಗ್ದೆ ಅವಳ 
ಮನೆಗೆ ಹೋಗುತ್ತಿದ್ದೆ. ಒಂದು ದಿನ ಅವಳ ಮನೆಗೆ ಹೋದಾಗ 
ಅಲ್ಪದ್ದ ಮಕ್ಷಳೆಲ್ಲಾ ಅವಸರದಿಂದ ತಾವು ಇಟ್ಟುಕೊಂಡಿದ್ದ 
ವಸ್ತುವನ್ನು ಅಡಗಿಸಿಟ್ಟುಕೊಂಡರು. ಎಲ್ಲೆಡೆ ಕಾಗದಗಳು ಮತ್ತು 
ಹಿಟ್ಟು ಹರಡಿತ್ತು. ಇದರ ಬಗ್ಗೆ ಬಹಳ ಕೆದಕುವುದು ಬೇಡ, ಬೇರೆ 
ಸಮಯದಲ್ಲ ಕೇಕೋಣ ಎಂದು ಭಾವಿಸಿ ಹೊರಬಂದೆ. 


ಇನ್ನೊಮ್ಮೆ ಎಲ್ಲ ಶಿಕ್ಷಕರು ಒಟ್ಟಿಗೆ ಕುಆತು ಪರೀಕ್ಷೆಯ ನಂತರ 
ನೋಟ್‌ಬುಕ್ಷನ್ನು ಪರಿಶೀಅಸುತ್ತಿದ್ದರು. ಆಗ ನಾನು ತರಗತಿಗೆ 
ಹೋದಾಗ ರಾಧಿಕಾ ತನ್ನ ಚಿಕ್ಕಮ್ಮನ ಮಕ್ಕಳ ಜೊತೆಗೂಡಿ 
ಸದ್ದಿಲ್ಲದೆ ಪೇಪರ್‌ ಬ್ಯಾಗುಗಳನ್ನು ಮಾಡುತ್ತಿದ್ದಳು. ಅವರು 
ನನ್ನನ್ನು ಮೋಡಿದ ತಕ್ಷಣ ಅವುಗಳನ್ನು ಬಚ್ಚಟ್ಟರು. ವಾನು 
ಶಾಂತವಾಗಿ ಅವರನ್ನು ವಿಚಾರಿಸಿದೆ. ಆಗ ಅವರು ಕಾಗದದ 
ಚೀಲಗಳನ್ನು ತಯಾರಿಸುವುದಾಗಿ ನಂತರ ಅವುಗಳನ್ನು 
ಮಾರುಕಟ್ಟೆಯಲ್ಲ ಮಾರಾಟ ಮಾಡುವುದಾಗಿ ನನಗೆ 
ಹೇಆದರು. ನಾನು ಮಕ್ಕಆಗಾಗಿ ಒಂದು ಕ್ರಾಫ್ಟ್‌ ತರಗತಿಯನ್ನು 
ಆರಂಭಿಸಿದೆ. ಅ ಎಲ್ಲರಿಗೂ ಪೇಪರ್‌ ಬ್ಯಾಗ್‌ ತಯಾರಿಯ 
ಬಗ್ಗೆ ಕಲಸಿದೆ. ರಾಧಿಕಾ ಮತ್ತು ಅವಳ ಚಿಕ್ಕಮ್ಮನ ಮಕ್ಷಳು 
ಇದರಲ್ಲ ಬಹಳ ನುರಿತರಾಗಿದ್ದರು. ಅವರು ಇತರ ಲೇರೆ 
ಮಕ್ಷಳಗೆ ಇದನ್ನು ಕಲಅಸಲಾರಂಣಸಿದರು. ಮರುದಿನ ನಾನು 
ಮನೆಯಿಂದ ಹಳೆಯ ನ್ಯೂಸ್‌ಪೇಪರುಗಳನ್ನು ತಂದು 
ಅವರಿಗೆ ಕೊಲ್ಟೆ. ಮಕ್ಷಳು ತಾವು ತಯಾರಿಸಿದ ಎಲ್ಲ 
ಬ್ಯಾಗುಗಳನ್ನು ರಾಧಿಕಾಆಗೆ ನೀಡಿದರು. ಒಂದೊಮ್ಮೆ ತನ್ನು 
ಕಾರ್ಯದ ಬಗ್ಗೆ ಹೇಆಕೊಳ್ಳಲು ಹಿಂಜರಿಯುತ್ತಿದ್ದ ರಾಧಿಕಾ, 
ಈಗ ಅದನ್ನು ಇತರರಿಗೆ ಹೆಮ್ಮೆಯುಂದ ಕಅಸುತ್ತಿದ್ದಳು. 
ಮುಂದೆ ಅವಳು &ದಿನಲ್ಲೂ ಸುಧಾರಿಸಿದಕು. ಹಾಗೆಯೇ ಅವಳ 
ಶಾಲೆಯ ಹಾಜರಾತಿಯೂ ಸುಧಾರಿಸಿತು. ಒಂದು ದಿನ ಅವಳು 
ನಾನು ಅವಳ ತಾಲುಯಾಗಬೇಕೆಂದು ಆಶಿಸುತ್ತಾಳೆಂದು 
ನನಗೆ ಕಾಗದ ಬರೆದಳು. ಅವಳು ನನ್ನಲ್ಲ ತನ್ನು ತಾಯುಯನ್ನು 
ಕಾಣುತ್ತಾಳೆ. 


ಜಗಮೋಹನ್‌ ಸಿಂಗ್‌ ಕಟ್ಕೆಥ್‌ ಅವರು ಕಳೆದ ೭58 ವರ್ಷಗಳ೦ದ ಸಾಮಾಜಕ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಜೀಂ 
ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಕಳೆದ 11 ವರ್ಷಗಳಂದ ಇದ್ದಾರೆ.  ಘರ್‌ವಾಲ್‌ ಪ್ರದೇಶದ ಫೌಂಡೇಷನ್‌ನ 
ಕಾರ್ಯಚಟುವಟಕೆಯ ಮುಂದಾಳತ್ವವನ್ನು ವಹಿಸಿದ್ದಾರೆ. ಈಗ ಅವರು ಉತ್ತರಾಖಂಡದ ಶ್ರೀನಗರದಲ್ಲದ್ದಾರೆ. 
ಸೃಜನಶೀಲತೆ ಮತ್ತು ಪರ್ಯಾಯ ಮಾರ್ಗಗಳನ್ನು ಅನ್ನೇಷಿಸುತ್ತಾ ಹಲವಾರು ಶಿಕ್ಷಣ ಮತ್ತು ಗ್ರಾಮೀಣಾಭವೃದ್ಧಿಯ 
ವಿಷಯಗಳ ಕುರಿತು 18 ವರ್ಷಗಳ೦ದ ಅವರು ಸೊಸ್ಯೆಟ ಫಾರ್‌ ಇಂಟದ್ರೇಟಿಡ್‌ ಡೆವಲಪ್‌ಮೆಂಟ್‌ ಆಫ್‌ ಹಿಮಾಲಯಾಸ್‌ 
(ಎಸ್‌ಐಡಿಎಜಚ್‌) ಜೊತೆ ಕೆಲಸ ಮಾಡಿದ್ದಾರೆ. ಇವರನ್ನು Jagmohan@azimpremjifoundaton.org ನಲ್ಲ 
ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


